ಕರ್ನಾಟಕ ವಿಧಾನ ಪರಿಷತ್ತು 


1523 


ಶ್ರೀ ಕೆಎ. ನಾರಾಯಣಸ್ವಾಮಿ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


10.03.2022 


ಉತ್ತರಿಸಬೇಕಾದ ಸಚಿವರು 


ಮವ್ಯಮತ್ರಹವರು 


pe 


ಪ್ರ್ನೆ 


ಉತ್ತರ 


ಅಭಿವೃದ್ಧಿ ಪ್ರಾಧಿಕಾರದ 
ನಿರ್ಮಾಣ ಮಾಡುತ್ತಿರುವ 
ಶಿವರಾಮ ಕಾರಂತ ಬಡಾವಣೆ ವ್ಯಾಪ್ತಿಯನ್ನು 
ವಿಸ್ತರಿಸುವ ಪ್ರಸ್ತಾಪ ಸರ್ಕಾರದ ಮುಂದೆ 
ಇದೆಯೇ; ಇದ್ದಲ್ಲಿ, ಯಾವ ಹಳ್ಳಿಗಳನ್ನು ಸದರಿ 
ಬಡಾವಣೆ ವ್ಯಾಪಿಗೆ ಸೇರ್ಪಡೆ 
ಮಾಡಲಾಗುವುದು; (ಹಳ್ಳಿಗಳ ಹೆಸರು ಮತ್ತು 
ಸರ್ವೆ ನಂ. ವಿವರ ನೀಡುವುದು) 


ಡಾ. ಕೆ.ಶಿವರಾಮ ಕಾರಂತ ಬಡಾವಣೆಯನ್ನು ವಿಸ್ತರಿಸುವ ಬಗ್ಗೆ ಯಾವುದೇ 
ಪ್ರಸ್ತಾವನೆ ಸರ್ಕಾರದ ಮುಂದೆ ಇರುವುದಿಲ್ಲ. § 


ಬಡಾವಣೆಯೆ"' ಅಧಿಸೊಚೆನೆಯೆ'' ಜಾಗದಲ್ಲಿ 
03/08/2018 ರ ನಂತರ ನಿರ್ಮಾಣವಾಗಿರುವ 
ಕಟ್ಟಡಗಳು ಎಷ್ಟು ಸದರಿ ಕಟ್ಟಡಗಳ ಬಗ್ಗೆ 
ಸರ್ಕಾರ ಕೈಗೊಳ್ಳಲುದ್ದೇತಿಸಿರುವ ಕ್ರಮವೇನು; 


ಬಡಾವಣೆಯ ಅಧಿಸೂಚೆನೆಯ `ಜಾಗೆದಲ್ಲಿ 03/08/2018ರ ನಂತರ ಜುಲೈ- 
2021ರ ಅಂತ್ಯಕ್ಷೆ 1798 , ಕಟ್ಟಡಗಳಿದ್ದು, ರೆವಿನ್ಯೂ 
ಬಡಾವಣೆಗಳನ್ನೊಳಗೊಂಡಂತೆ ಅಧಿಸೂಚನೆಗೊಂಡ ಜಾಗಗಳಲ್ಲಿ ಪ್ರಸ್ತುತ 
ಅನಧಿಕೃತ ಕಟ್ಟಡಗಳ ತೆರವು ಕಾರ್ಯಾಚರಣೆಗೆ ಕ್ರಮಕೈಗೊಂಡಿದ್ದು, ಮಾನ್ಯ 
ಸರ್ವೋಚ್ಛ ನ್ಯಾಯಾಲಯದ ನಿರ್ದೇಶನದಂತೆ ಮುಂದಿನ 
ಕೆಮಕ್ಕೆಗೊಳ್ಳಲಾಗುವುದು. 


ಇ) 


ಶಿವರಾಮ `ಇಾರಂತ ಬಡಾವಣೆಯ ಕರಡು / 
ಅಂತಿಮ ನಕ್ಷೆಯನ್ನು ಸಿದ್ದಪಡಿಸಲಾಗಿದೆಯೆ; 
ಮತ್ತು ಸದರಿ ಬಡಾವಣೆ ನಕ್ಷೆಯನ್ನು 
ಬದಲಾವಣೆ ಮಾಡುವ ಪ್ರಸ್ತಾಪ ಸರ್ಕಾರದ 
ಮುಂದೆ ಇದೆಯೇ; ಇದ್ದಲ್ಲಿ, ಯಾವ ರೀತಿಯ 
ಬದಲಾವಣೆಗಳನ್ನು ಮಾಡಲಾಗುವುದು; 


ಚೆಂಗಳೊರು ಅಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ"776 ಕಲಂ 32 ರಂತೆ 
ಡಾಃೆ.ಶಿವರಾಮ ಕಾರಂತ ಬಡಾವಣೆ ನಕ್ಷೆಗೆ ಅನುಮೋದನೆ 
ನೀಡಲಾಗಿರುತ್ತದೆ. ಕಾಲಕಾಲಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು 
ನೀಡುತ್ತಿರುವ ಆದೇಶದ ಮೇರೆಗೆ ಸದರಿ ಬಡಾವಣೆ ನಕ್ಷೆ ಅನುಷ್ಠಾನದ 
ವೇಳೆಯಲ್ಲಿ ಯಾವುದಾದರೂ ಬದಲಾವಣೆಗಳು ಅನಿವಾರ್ಯವೆನಿಸಿದಲ್ಲಿ 
ನಿಯಮಾನುಸಾರ ಅಂತಹ ಬದಲಾವಣೆಗಳನ್ನು ಅಳವಡಿಸಿಕೊಂಡು 
ಪರಿಷ್ಮ್ಮ ನಕ್ಷೆ ಅನುಮೋದನೆ ಕುರಿತಂತೆ ಕ್ರಮವಹಿಸಲಾಗುವುದು. ' 


ಈ) 


ಶಿಷೆಔಾಮ `'ಕಾರಂತೌ ಬಡಾವಣೆ ನಿರ್ಮಾಣಕ್ಕಾಗಿ 
ನೇಮಕವಾದ ಅಧಿಕಾರಿಗಳು ಮತ್ತು 
ಸಿಬ್ಬಂದಿಗಳೆಷ್ಟು; (ವಿವರ ನೀಡುವುದು.) 


ಡಾ. ಕಶಿವರಾಮೆ' ಕಾರಂತ" `` ಬಡಾವಣೆ ' ನಿರ್ಮಾಣ" ಕಾರ್ಯಕ್ಕಾಗಿ 
ನೇಮಕವಾದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿವರನ್ನು ಅನುಬಂಧ-1 
ರಲ್ಲಿ ನೀಡಲಾಗಿದೆ. f 


ಊಉ) 


ಪ್ರಾಥಮಿಕ ಅಧಿಸೂಚನೆ ಮತ್ತು" ಅಂತಿಮ 
ಅಧಿಸೂಚನೆಯಿಂದ ಕೈಬಿಟ್ಟ ಕೆಲವು ಸರ್ಮೆ 
ನಂಬರ್‌ ಗಳನ್ನು ಸಹ ಬಡಾವಣೆ ವ್ಯಾಖಿಗೆ 


ಸೇರಿಸುವ ಪ್ರಸ್ತಾವ ಸರ್ಕಾರದ ಮುಂದೆ 
ಇದೆಯೇ; ಇದ್ದಲ್ಲಿ ಯಾವ ಗ್ರಾಮದ ಯಾವ 
ಸರ್ವೆ ನಂಬರ್‌ಗಳನ್ನು ಸೇರ್ಪಡೆ 
ಮಾಡಲಾಗುವುದು? 


ಡಾಗಿ ಶವರಾರಕಾರಂತ `ಬಡಾವನೆಯ ಅಂತಮ ಅಧಸಾಷನಹಕ್ಲ 
ಒಳೆಗೊಂಡಿರದ ಹಾಗೂ ಬಡಾವಣೆಯ: ಮಧ್ಯಭಾಗದಲ್ಲಿ ಬರುವ 
ಪ್ರಾಧಿಕಾರದ ಆರ್‌.ಎಂ. - 20155 ರಂತೆ ರಸ್ತೆ ಪಂಕ್ತೀಕರಣದಲ್ಲಿ 
ಒಳಗೊಂಡಿರುವ ಜಮೀನುಗಳನ್ನು ಬಡಾವಣೆ ಸಂಪರ್ಕ ಕಲ್ಪಿಸುವ 
ಉದ್ದೇಶಕ್ಕಾಗಿ ಭೂಸ್ಥಾಧೀನಪಡಿಸಿಕೊಳ್ಳಲು ಪ್ರಾಥಮಿಕ ಅಧಿಸೂಚನೆಯನ್ನು 
ಹೊರಡಿಸುವ ಸಂಬಂಧ ಉದ್ದೇಶಿತ RMP-2015 Road & Bye Pass 
Road to Improve connectivity in Dr. KX. Shivarama 
Karantha Layout” ಯೋಜನೆಗಾಗಿ ಒಟ್ಟು 45 ಎಕರೆ 10.25 ಗುಂಟೆ 
ಜಮೀನಿಗೆ ಸರ್ಕಾರದ ಆದೇಶ ಸಂಖ್ಯೆನಅಇ/09/ಎಂಎನ್‌ಎಕ್ಸ್‌/2022, 
ದಿನಾಂಕ: 11/01/2022 ರಲ್ಲಿ ಅನುಮೋದನೆಯನ್ನು ನೀಡಿರುತ್ತದೆ. 


ಸಂಖ್ಯೆ: ನಅಇ 87 ಬೆಂಭೂಸ್ಸಾ 2022 


ವಿವರಗಳನ್ನು ಅನುಬಂಧ-2 ರಲ್ಲಿ ನೀಡಲಾಗಿದೆ. 
pe 


(ಬಸವರಾಜ ಬೊಮ್ಮಾಯಿ) 
_ ಮುಖ್ಯಮಂತ್ರಿ 


Nass sop > 


RS ಹಾ NS 


4} 
$ hl 
w ಮ 
[ad pi 
»9 ki 
£2 
F's [3 
2 1 


ನಾವಿಕರು 


ಮ. 
> 


ಭೂಮಾಪಕರು: 


pe] 
fo 


py 
] 


ನಂದಿ: 


ಘಫೊವಿದಿ. 


RMP-2015 Road & Bye Pass Road to Improve connectivity in 
Dr. K. Shivosrama Karantha Layout” 


ಅನುಬಂಧ-2 


{Land to br notified for formation of RMP -2015 

road & Bye-buss road to improve connectivity 
SLNn. Village (Gramatlisna area is excluded considering only 
bye-pass rowdl} 


ಫ pl] 
~f 
ಒಟ 


+ 


to ts 
i 
1H 


Pa 


| 


» 3 


[os 
ಬ 
[es 
KB 


NT 
pT 


